ಕರ್ನಾಟಿಕ ವಿಧಾನ ಪರಿಷತು 


ಮಾನ್ಯ ಸದಸ್ಯರ ಹೆಸರು 


ಚುಕ್ಕೆ ಗುರುತ್ತಿಲ್ಲದ ಪ್ರಶ್ನೆ ಸಂಖ್ಯೆ 
ಉತ್ತರಿಸಬೇಕಾದ ಸಚಿವರು 


ಉತ್ತರಿಸಬೇಕಾದ ದಿನಾಂಕ 


ಶ್ರೀ ಕೆ.ಟಿ.ಶ್ರೀಕಂಠೇಗೌಡ (ಪದವೀಧರರ ಕೇತು) 


1364(1614) 


ಕೃಷಿ ಸಣ8ಿವಗದ್ಗು 


11.03.2022 


ಕ್ರ . ಪ್ರಶ್ನೆ 


ಅ) | ಕೃಷಿ ಇಲಾಖೆಯಲ್ಲಿ ಮಂಜೂರಾದ | | ಕೃಷಿ ಇಲಾಖೆಯಲ್ಲಿ ಒಟ್ಟು 9017 ಮಂಜೂರಾದ | 


ಹುದ್ದೆಗಳೆಷ್ಟು: ಇದರಲ್ಲಿ ಖಾಲಿ | ಹುದ್ದೆಗಳಿದ್ದು " ಅಡರಟ್ಲಿ--4028 “ಹುದ್ದೆಗಳು 


| 


1 ಇರುವ ಹುದೆಗಳಷ್ಟು: 
ನೀಡುವುದು) 


(ವಿವರ | ಭರ್ತಿಯಾಗಿದ್ದು, 4989 ಹುದ್ದೆಗಳು ಖಾಲಿ; 
ಇರುತ್ತದೆ (ವಿವರವನ್ನು ಅನುಬಂಧದಲ್ಲಿ, | 


| ತಯಾರಿಸಿ ಲಗತ್ತಿಸಿದೆ) 
| 


ಕೆಲಸಗಳು 
ಕುಂಠಿತವಾಗುತ್ತಿರುವುದು 


ಆ) |ಸಿಬೃಂದಿಗಳ ಕೊರತೆಯೆ೦ದ ರೈತರ ಎಂಬವ ಸಿಬ್ಬಂದಿಗಳ  ತೂರತ” ಇರುವುದು | 


ಸರ್ಕಾರದ ಗಮನಕ್ಕೆ ಬಂದಿದೆಯೇ: 


ಗಮನದಲ್ಲಿದೆ. ಆದಾಗ್ಯೂ, ರೈತರಿಗೆ ಇಲಾಖಾ | 
ಸವಲತ್ತುಗಳನ್ನು ವಿತರಣೆ ಮಾಡುವಲ್ಲಿ ಹಾಗೂ 
ನೌಕರರ ಕೊರತೆ ನೀಗಿಸಲು ಎಲ್ಲಾ ರೈತ ಸಂಪರ್ಕ | 
ಕೇಂದ್ರಗಳಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ 
| ದಾಸ್ತಾನು ನಿರ್ವಹಣಾ ಸಿಬ್ಬಂದಿಗಳನ್ನು ಪಡೆದು 
ಸದಾಕಾಲ ಕಚೇರಿಯಲ್ಲಿ 
"ಕಾರ್ಯನಿರ್ವಹಿಸುವಂತೆ ಶ್ರಮವಹಿಸಲಾಗಿದೆ. 
ರೈತರಿಗೆ ಮಾರ್ಗದರ್ಶನ ವೀಡಲು ATMA | 
(Agriculture Technology Management Agency) 
ಯೋಜನೆಯಡಿ | ಹೊರಗುತ್ತಿಗೆ ಆಧಾರದಲ್ಲಿ ' 
' ತಾಂತ್ರಿಕ ಮಾರ್ಗಥಿರ್ಶನ ನೀಡುವ ಕಾರ್ಯದಲ್ಲಿ 
ತೊಡಗಿಸಿಕೊಳ್ಳಲು! ATMಗಳನ್ಸು (ಸಹ್ಗಕಯಕ | 
ತಾಂತ್ರಿಕ ವ್ಯವಸಸೆಪಕರು) ಹೋಬಳಿ ಮಟ್ಟದಲ್ಲಿ, 
ತಾಲ್ಲೂಕು ಮಟ್ಟಿದಲ್ಲಿ 8™m (ಬ್ಲಾಕ್‌ ತಾಂತ್ರಿಕ 
ವ್ಯವಸ್ಥಾಪಕರು) ಹಾಗೂ ಜಿಲ್ಲಾ ಮಟ್ಟದಲ್ಲಿ 
ರೌDಗಳನ್ನು (ಉಪ ಯೋಜನಾ ನಿರ್ದೇಶಕರು) 
ತೆಗೆದುಕೊಂಡು ಕಚೇರಿ ಕಲಸ ವಿಳಂಬವಾಗದಂತೆ 
| ಕೆಮವಹಿಸಲಾಗಿದೆ. 


weenie 


ಇ) | ಬಂದಿದ್ದಲ್ಲಿ. ಖಾಲಿ ಹುದ್ದೆಗಳನ್ನು | ಕೃಷಿ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳನ್ನು 
 |ಶೀಘಫುವಾಗಿ ಭರ್ತಿ ಮಾಡಲು |ನೇರ ನೇಮಕಾತಿ ಹಾಗೂ ಮುಂಬಡಿ, ಮಲಕ 
ಕೈಗೊಂಡ ಕ್ರಮಗಳೇನು? ಭರ್ತಿ ಮಾಡಲು ಕ್ರಮ ಕೈಗೂಳ್ಗಣಾಗಿದೆ “ಬಿ” 
ವೃಂದದ ಸಹಾಯಕ ಕೃಷಿ ಅಧಿಕಾರಿ ಹುದ್ದೆಗಳನ್ನು 
ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು 
ಅನುಮತಿ ಕೋರಿ ಸರ್ಕಾರಕ್ಕೆ ದಿನಾಂಕ: 
> . | 06.11.2021ರಂದು ಪ್ರಸ್ತಾವನೆ ಸಲ್ಲಿಸಿದೆ. ಗ್ರೂಪ್‌ “ಸಿ” 
ವೃಂದದ ಹುದ್ದೆಗಳಾದ ಪ್ರಥಮ ದರ್ಜೆ 
ಸಹಾಯಕರ 5೦, ದ್ವಿತೀಯ ದರ್ಜ ಸಹಾಯಕರ 07 
ಹುದೆಗಳನ್ನು ಭರ್ತಿ ಮಾಡಲು ?21.122019ರಲ್ಲಿ 
ಕರ್ನಾಟಿಕ ಲೋಕ ಸೇವಾ ಆಯೋಗಕ್ಕೆ ಪ್ರಸ್ತಾವನೆ 
ಸಲ್ಲಿಸಲಾಗಿದ್ದು, ಪ್ರಸ್ತುತ ರಾಜ್ಯದಲ್ಲಿರುವ 
ಕೋವಿಡ್‌-19 ರಿಂದ ಉಂಟಾದ ಆರ್ಥಿಕ 
ಪರಿಸ್ಥಿತಿಯಿಂದ ಮುಂದಿನ ಆದೇಶದವರೆಗೆ ಬಿಲ್ಲು 
ನೇರ ನೇಮಕಾತಿಗಳನ್ನು ತಡೆಹಿಡಿಯಲಾಗಿರುತದೆ. 


ARON ACRE AN EDO ET a i ms 


shee) 
(ಬಿಪಎಕ್‌ಟ್‌ಲ್‌) 
ಕೃಷಿ ಸಚಿವರು 


